ಜೆ.ಟಿ, ಜಯರಾಮಯ್ಯ ಮತ್ತು ಕೆ. ಕುಮಾರ್‌ ಯಾದವ್‌** 


ಮುಮ್ಮಡಿ ಬಲ್ಲಾಳನ ಕೆಂಕನಹಳ್ಳಿದೊಡ್ಡಿಯ ಕಿಲಾಕಾಸನ 


ತೆಂಕನಹಳ್ಳಿ ದೊಡ್ಡಿ ಯು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ಚನ್ನಸಟ್ಟಿಣ ತಾಲೂಕೆನ ಒಂದು 
ಗ್ರಾಮ, ಪ್ರಸ್ತುತ ಶಾಸನವು ತೆಂಕನಹಳ್ಳಿ ದೊಡ್ಡಿಯ 
ಸಂಬೇಗೌಡ ಎಂಬುವರೆ ಹೊಲದಲ್ಲಿದೆ. ಈ ಶಿಲಾ 
ಶಾಸನದ ಎದುರು ಪಾಳುಬಿದ್ದ ಮಾರಿಗುಡಿ ಇದೆ, 
ಗುಡಿಯಲ್ಲಿ ಯಾವುದೇ ದೇವರ ಮೂರ್ತಿಯಿಲ್ಲ. 


ಕನ್ನಡ ಭಾಷೆ ಹಾಗೂ ಕನ್ನಡ ಲಿಪಿಯಲ್ಲಿರುವ 
ಈ ಶಾಸನವು ೫೨ ಇಂಚು ಎತ್ತರ ೨೭ ಇಂಚು ಅಗಲ 
ವಾಗಿದೆ. ಒಟ್ಟು ೨೭. ಸಾಲುಗಳಿಂದ ಕೂಡಿದೆ ದಾನೆ 
ಶಾಸನವಾಗಿದ್ದು ಅಲ್ಲಲ್ಲಿ ತ್ರುಟಿತವಾಗಿದೆ. ಭಾಷೆ ಮತ್ತು 
ಲಿಪಿ ಹೊಯ್ಸಳರ ಕಾಲದ್ದಾಗಿದ್ದು ಶಾಸನ ಪೂರ್ಣ 
ವಾಗಿಜೆ. 


ತಾಸನೆ ಪಾಠ 


ಇ ಈ ೧ ಣ್‌ ೫ 8 ೫ ಓಿ 2 


ಈ 
೦ 


ಶ್ರೀಮತು ಪ್ರತಾಪ ಚಕ್ರವರ್ತಿ ಹೊಇಸಣ ಶ್ರೀ ವೀ. 
ಬಲ್ಲಾಳ ದೇವರಸರು ವಿರುಪಾಕ್ಷ ಸಟ್ಟಿಣದೊ 
೧ ಚಿ 

ಳು ಸುಖ ಸಂಕಥಾ ವಿನೋದೆದಿಂ ರಾಜ್ಯಂಗೆಯುತ್ತಿರೆ 
ಕಲಿಮ ಶಕ ವರುಷ ೧೨೬೦ನೆಯ ಇಸ್ವರೆ ಸೆಂ 
ನತ್ಸರದ ಆಶ್ವಇಜ ಸು ೩ ನಡ ವಾರದಾದು ಶ್ಶೀ 

@ಿ RS, 
ಮನುಮುಹಾ ಸಾನಂತಾದಿ ಸತಿ ಮಾರಿಸೆಟ್ಟಿ 
ಯ ಗೂಳೆಯ ನಾಯಕರನರು ಶ್ರೀಮನುನು 
ಹಾ ವಡ ಬ್ಯವಹಾರಿ ಉಭಯ ನಾನಾ ದೇಶಿಮಲೆ 
ಯಾಳ ಮುಖ್ಯರಸ ನಿಲಸಸೆಟ್ಟಿಯರ ಮಕಳು ರಾ 


ಸಮಸ್ತ ನಿಸ್ತುತ ವಿಸ್ತಾರ ಪ್ರಶಸ್ತಿ ಸಹಿತಂ 


೧೧ ಯಪ ಸೆಟ್ಟಿಯರಿಗೆ ಲಂಕೆರೆಯ ಸ್ಮಳೆದೊಳಗಣ 
೧೨ ನನರಾದಿಯಾ,.. ಹಳಿಯ ಚುತುಸೀಮೆ ಇಂ 
೧೩ ದೊಳಗುಳ್ಳ ಗಡ್ಡೆ ಬೆದ್ದಲು ಆ ಲಂಕೆರೆಯಾ ಹಿರಿ 


* ಉಪನ್ಯಾಸಕರು, ವಿವೇಕಾನಂದ ಪಡನಿಪೂರ್ನ ಕಾಲೇಜು, ರಾಜಾಜಿನಗರ, ಬೆಂಗಳೂರು-೫೬೦೦೧೦ 
೫೬ ನಂ, ೨೫, ಕಾವಲ್‌ ಭೈರಸಂದ್ರ, ಅರ್‌, ಟಬ. ನಗರ ಅಂಚೆ, ಬೆಂಗಳೂರು-೫೬೦೦೬೨ 


ಇತಿಹಾಸ ದರ್ಶನೆ 


೧೪ ಯಾ ಕೆಳಗೆ ಪೂರ್ವ ಮರಿಯಾದೆಯಲಿ 


೧೫ ನೆನರಾದಿಯ ಹಳಿಗೆ ಸಲುವ ಗಜ್ಜೆ ಸಲಿಗೆ.... 
೧೬ ನೊಳಗಣ ಭೂನಿಯೊಳಗಣ ನಿಧಿ ನಿಕ್ಷೇಸ ಜ 


೧೭ ಲ ಪಾಷಾಣ ಅನ್ನು ಆಗಾಮಿಯೊಳಗಣ ಸರ್ವ ಸ್ಟಾ 


ವ 


೧೮ ಮ್ಯುವನು ಪಾತ್ರ ಜ್ಞಾ ತಿ ಸಾಮಂತದಾಯ 


೧೯ **ಮತದಿಂ ಸ್ವರುಚಿ ಇಂ ದಾರಾಪೊರ್ನ 
೨೦ ಕಂಮಾಡಿಆ ಗೂಳೆಯ ನಾಯಕರು 


೨೧ ಆ ರಾಯಸ್ಪ ಸೆಟ್ಟಿಯ ಭೂಮಿ ಚಂದ್ರಾದಿತ್ಯರುಳಂ ನಂಬರಂ 


೨.೨ ಕೊಡುಗೆಯಾಗಿ ಸಲುವಂತಾಗಿ ಕೊಟ್ಟಿ ಶಿಲಾಶಾಸ 

೨೩ ನ ಇಧರ್ಮನೆಂ ಆನನಳುಹಿದವನು ಅಶ್ವೀತಿ ಬ್ರಹ್ಮೇತಿ 
೨೪ ಯೊಳಾಗ್ರ ಸಂಚ ಮಹಾಪಾತಕಮ ಮಾಡಿದ [ವ] 

೨೫ ರು ಹೋಹೆಗತಿಗೆ ಹೋಹರು ಸ್ವದತ್ತಂ ಪರದತ್ತಾಂ 

೨೬ ವಾಯೋ ಹರೇತಿ ವಸುಃಧರಾ ಷಸ್ಕಿರ್‌ ವರುಷ ಸಹಸ್ರಾಣಿ 


೨೭ ಜಾಯೇತಿ ಜಾಯೇ ಕ್ರಿಮಿಃ 


ಶಕ ವರುಷ ೧೨೬೦ನೆಯ ಈಶ್ವರ ಸಂವತ್ಸರದ 
ಅಶ್ಚಯುಜ ಶು ೩ ವಡ್ಡ ವಾರ ಎಂದು ಕಾಲವನ್ನು 
ಗಣನೆ ಮಾಡಿಕೊಂಡಿದೆ. ಈ ಶಾಸನ ಕ್ರಿ. ಶ.೧೩೩೮ರೆ 
ಸೆಪ್ಟೆಂಬರ” ೨೭ನೇ ತಾರೀಖಿಗೆ ಸರಿಹೊಂದುತ್ತದೆ. 
ಈ ಕಾಲಕ್ಕೆ ಸರಿಯಾಗಿ ಹೊಯ್ಸಳ ರಾಜ ಮೂರನೇ 
ಬಲ್ಲಾಳನು ರಾಜ್ಯ ಭಾರ ಮಾಡುತ್ತಿದ್ದ ಕಾಲವಾಗಿದೆ. 


ಈ ಶಾಸನವು ನಿಜಯನಗರ ಸಾಮ್ರಾಜ್ಯದ 
ಸ್ಥಾಸನೆಯ ಕಾಲನನ್ನು ಮುಂದೂಡಲು ಸಹೆಕಾರಿ 
ಯಾಗಿಡೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ 


ಕ್ರಿ. ಶೆ. ೧೩೩೬ರಲ್ಲಿ ನಿಜಯನಗರ ಸಾಮ್ರಾಜ್ಯ ಸ್ಥಾಪನೆ 
ಯಾಗಲ್ಲಿಲ್ಲವೆಂದು, ಬಹುಶಃ ೧೩೪೬ರಲ್ಲಿ ಸ್ಥಾಪನೆ 
ಯಾಗಿರಬೇಕು. ಆದುದರಿಂದ ವಿಜಯನಗರ ಸ್ಥಾಸನೆಯ 
ಕಾಲವನ್ನು ಕ್ರಿ. ಶ. ೧೩೩೬ಕ್ಕೆ ಬದಲಾಗಿ. ೧೩೪೬ಕೆ 
ಮುಂದೂಡಬಹುದಾಗಿದೆ. ಅದಕ್ಕೆ ಈ ಕೆಳಕಂಡ ಅಂಶ 
ಗಳನ್ನು ನಾವು ಗಣನಗೆ ತೆಗೆದುಕೊಳ್ಳಬಹುದು. 
ಶೈಗೇರಿ ಕ್ರಮಾಂಕ ಒಂದರ ಶಾಸನ ಇದೇ ನರ್ಷದ್ದಾಗಿಡೆ 
(೧೩೪೬) ಇಲ್ಲಿ ಸಂಗಮ ಸೋದರರು ಭಾರತೀತೀರ್ಥರಿಗೆ 
ದಾನ ಮಾಡಿದ ಶಾಸನವಿದೆ. 


ಇತಿಹಾಸ ದರ್ಶನೆ 


ಹೊಯ್ಸಳ ಬಲ್ಲ ಳನು ಮೂರು ರಾಜಧಾನಿ 
ಗಳನ್ನು ಮಾಡಿಕೊಂಡಿದ್ದನು. ಒಂದನೆಯದಾಗಿ 
ದ್ವಾರಸಮುದ್ರ, ಎರಡನೆಯದಾಗಿ ತಿರುವಣ್ಣಾಮಲೈ 
ಬಲ್ಲಾಳ ಪಟ್ಟಣ ಮತ್ತು ಮೂರನೆಯದಾಗಿ ನಿಜಯ 
ವಿರೂಪಾಕ್ಷ ಹೊಸ ಪಟ್ಟಣ. ವಿಜಯ ವಿರೂಪಾಕ್ಷ 
ಸಟ್ಟಿಣದ ಬಗ್ಗೆ ವೆಂಕಟರಮಣಯ್ಯ ಮತ್ತು ನೀಲಕಂಠ 
ಶಾಸ್ತ್ರಿಗಳು ಮುಮ್ಮಡಿ ಬಲ್ಲಾ ಳನ ಹೊಸಸಟ್ಟಿಣನೇ 
ಬೇರೆ ಬುಕ್ಕನೆ ರಾಜಧಾನಿ ಹೊಸನಟ್ಟಣನೇ ಬೇರೆ 
ಎಂಡು ಹೇಳಿರುತ್ತಾರೆ. 


ಹೊಸಪಟ್ಟಣವೆಂಬುದು ಹಂಪೆ ವಿಜಯನಗರದ 
ಮೊದಲಿನ ಹೆಸರಾಗಿತ್ತು. ಕ್ರಿ. ಶೆ. ೧೩೨೦ರಲ್ಲಿಯ 
ಶಿಲಾಶಾಸನದಲ್ಲಿ (ಎಕ ೧೦ ಕೋ ೭೫) ಬಲ್ಲಾಳ 
ಪುದು ಪಡೈನೀಡು ಎಂದರೆ ಹೊಸ ಪಟ್ಟಿ ಣದಲ್ಲಿ ಎಂದಿದೆ, 
ಅರಸೀಕೆರೆ (ಎಕ ೫ ಅರಸೀ ೬೬) ಶಾಸನದ ಪ್ರಕಾರ 
ಬಲ್ಲಾಳನು ಹೊಸ ಪಟ್ಟಿಣದಲ್ಲಿದ್ದ. ಗುಬ್ಬಿ (ಎಕ. ೧೨ 
ಗುಬ್ಬಿ ೩೦ರ) ಶಾಸನದಲ್ಲಿ ಹೊಸ ಪಟ್ಟಿ ಇದಲ್ಲಿ ಎಂದಿದೆ. 
ಈ ಎಲ್ಲ ಶಾಸನಗಳು ರಾಜಧಾನಿಯ ಹೆಸರನ್ನು ವಿಜಯ 
ವಿರೂಪಾಕ್ಷ ಹೊಸ ಪಟ್ಟಣ ಎಂದು ಹೇಳಿನೆ. 


ಸಿಗ 


ಈ ಹೆಸರು ಹೇಗೆ ಮತ್ತು ಏಕೆ ಬಂದಿತು ಎಂಬ 
ಪ್ರಶ್ನೆಗೆ ಉತ್ತರೆ ಬಹಳ ಸುಲಭವಾಗಿದೆ. ಮೂರನೇ 
ಬಲ್ಲಾಳನೆ ಮಗನ ಹೆಸರು ನಾಲ್ವಡಿ ಬಲ್ಲಾಳ ಅಥವಾ 
ವೀರವಿಜಯ ಬಲ್ಲಾಳ (ಎಂ ಎ ಆರ್‌ ೧೯೨೮ ನೆಂ ೪), 
ವೀರ ವಿರೊಪಾಕ್ಷ ಬಲ್ಲಾಳ (ಎಕ ೬. ಚಿಕ್ಕಮ, ೧೦೫) 
ಹಾಗೂ ಹಂಪೊಡೆಯಾ (ಎಕ ೪ ಕೃನ ೨೯) 
ಹಂಪೆಯ ಒಡೆಯ ಎಂದಿವೆ. ನಾಲ್ಕನೆಯ ಬಲ್ಲಾಳನಿಗೆ 
ಹಂಪೆ ವಿರೂಪಾಕ್ಷನ ಹೆಸರೆ ಇದ್ದಿತು. ವಿರೂಪಾಕ್ಷ 
ಪಟ್ಟಣವೆಂಬುದು ಹೆಂಸೆಗಿದ್ದ ಇನ್ನೊಂದು ಹೆಸರು. 
ಇದಲ್ಲಜೆ ಹೆಂನೆಯ ವಿರೂಪಾಕ್ಷ ದೇವಾಲಯದಲ್ಲಿರುವ 
ಶಾಸನ (ಸೌ ಇ ಇ ಸಂ ೪)ರಲ್ಲಿ ನಿರೂಪಾಕ್ಷೆ ತೀರ್ಥ 
ವೆಂದಿಡೆ. ವಿರೊಪಾಕ್ಷ ತೀರ್ಥ, ವಿರೂಪಾಕ್ಷ ಪಾದ, 
ವಿರೂಪಾಕ್ಷ ಸಟ್ಟಣ ಎಂಬುವು ಹಂಪೆಯ ಬೇರೆ ಬೇರಿ 
ಹೆಸರುಗಳು 


ಪ೨ 


ನಾಲ್ಕನೆಯ ಬಲ್ಲಾಳನ ಹೆಸರಿನಲ್ಲಿ ಹೆಂಸೆಯನ್ನು 
ಇಜಧಾನಿಯಾಗಿ ಮಾಡಿ ಅದಕ್ಕೆ ಹೊಸಪಟ್ಟಿಣವೆಂಬ 
ಹೆಸರನ್ನು ಕೊಟ್ಟಿದ್ದ ದೊರೆ ಮುನ್ಮುಡಿ ಬಲ್ಲಾಳನು 

ಮ ಟಿಎ ೬ m 
ತೀರಿಕೊಂಡಾಗ ನಂತರ ಬಂದ ನಾಲ್ವಡಿ ಬಲ್ಲಾಳನು 


೧೩೪೫ರ ವರೆಗೆ ಅಧಿಕಾರದಲ್ಲಿದ್ದವನು. ಈತನ ನಂತರ 
ಹರಿಹರನು ಪಟ್ಟಕ್ಸೆ ಬಂದನು. ಕ್ರಿ. ಶ. ೧೩೪೬ರ 
ಫೆಬ್ರವರಿ ತಿಂಗಳ ೧೩ನೇ ತಾರೀಖಿನಂದು 
ಹರಿಹರನು ತನ್ನ ನಿಜಯೋತ್ಸನನನ್ನಾಚರಿಸಲು 


ಶೃಂಗೇರಿಗೆ ಬಂದು ದಾನವಿಟ್ಟಿದ್ದಾನೆ. ಇವರ ಆಳ್ವಿಕೆಯ 
ಮೊದಲಿನ ಕೆಲವರುಷಗಳು ರಾಜಧಾನಿಗೆ ಹೊಸಪಟ್ಟಣ 
ಎಂದೇ ಕರೆಯುತ್ತಿದ್ದರು. ಈ ಎಲ್ಲಾ ಅಂಶಗಳಿಂದಾಗಿ 
ವಿಜಯನಗರ ಸಾಮ್ರಾಜ್ಯದೆ ಸ್ಥಾಪನೆಯು ಕ್ರಿ. ಶೆ. 
೧೩೪೬ರಲ್ಲಿ ಪ್ರಾರಂಭವಾಗಿರಬಹುದೆಂದು ಹೇಳಬಹೆ 
ದಾಗಿದೆ. 


ಓದಲು ಸುತ್ತು ಲೇಖನ ಸಿದ್ಧಪಡಿಸಲು ಸಹಾಯ ನೀಡಿದ ಡಾ ದೇವರ ಕೊಂಡಾರೆಡ್ಲಿಯನರಿಗೆ ಚಿರಖುಣಿ 


ತಿಹಾಸ ದರ್ಶನ 


ಛಿ 


